ಕರ್ನಾಟಕ ವಿಧಾನ ಪರಿಷತು 


IS 


ಚುಕ್ಕೆ ಗುರುತಿಲ್ಲದ ಪಕ್ನೆ ಸಂಖ್ಯೆ: 


1716 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಅರವಿಂದ ಕುಮಾರ್‌ ಅರಳಿ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸುವ ಸಚಿವರು 


ಮಾನ್ಯ ಉಪ ಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ) 


[2 


ವಿಭಾಗಗಳು ಮಂಜೂರಾಗಿವೆ; 


ಉತ್ತರಿಸಬೇಕಾದ ದಿನಾಂಕ: 23-03-2020 
ಪ್‌ ಉತ್ತರ 
(ಅ) | ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ಎಷ್ಟು | ಕೇಂದ್ರ ಸರ್ಕಾರದ ಶಾಸನದ ಮೂಲಕ ರಚಿಸಲಟ್ಟ 


ಎಲ್ಲಾ ವಿಭಾಗಗಳಿಗೆ ಎಷ್ಟು . ಹುದ್ದೆಗಳು. 
ಮಂಜೂರಾತಿಯಾಗಿವೆ; ಮಂಜೂರಾತಿಯಾದ 
ಎಲ್ಲಾ ಹುದ್ದೆಗಳು ಭರ್ತಿಯಾಗಿವೆಯೇ ಮತ್ತು 
ಇನ್ನೂ ಖಾಲಿ ಉಳಿದ ಹುದ್ದೆಗಳು .ಎಷ್ಟು 


ಅವುಗಳನ್ನು ಭರ್ತಿ ಮಾಡುವ. ಉದ್ದೇಶ 
ಸರ್ಕಾರಕ್ಕೆ ಇದೆಯೇ; ಇದ್ದಲ್ಲಿ. ಯಾವಾಗ ಭರ್ತಿ 
ಮಾಡಲಾಗುವುದು (ಸಂಪೂರ್ಣ ವಿವರ 
| ನೀಡುವುದು) ' 


ವಿಶ್ವವಿದ್ಯಾಲಯವಾಗಿದ್ದು. .ಈ ಕೇಂದ್ರ ವಿಶ್ವವಿದ್ಯಾಲಯವು ಕೆಂದ್ರ 
ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂತ್ರಾಲಯದ" 
ಹಾಗೂ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗದ ನೇರ 
ನಿಯಂತ್ರಣಕ್ಕೆ ಒಳಪಡುತ್ತದೆ. 


ಕಲಬುರಗಿಯಲ್ಲಿನ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ 


ಸಿಬ್ಬಂದಿ ನೇಮಕಾತಿ, ಆಡಳಿತಾತ್ಮಕ ಹಾಗೂ ಶೈಕ್ಷಣಿಕ 
ಪ್ರಕಾರ್ಯಗಳ ಮೇಲೆ ರಾಜ್ಯ ಸರ್ಕಾರವು ಯಾವುದೇ ಅಧಿಕಾರ 


ವ್ಯಾಪ್ತಿ ಹೊಂದಿರುವುದಿಲ್ಲ. 


ಘ್‌ ವಿಶ್ವವಿದ್ಯಾಲಯಕ್ಕಾಗಿ 2019-2020ರವರೆಗೆ 
ಬಿಡುಗಡೆಯಾದ ಅನುದಾನ ಎಷ್ಟು ಇದರಲ್ಲಿ 
ಖರ್ಚಾದ ಅನುದಾನ ಎಷ್ಟು (ಸಂಪೂರ್ಣ 


ವಿವರ ನೀಡುವುದು) ಉದ್ಭವ ಸುವುದಿಲ್ಲ. 
(ಈ) ಈ ವಿಶ್ವವಿದ್ಯಾಲಯದಲ್ಲಿ ರೋಸ್ಟರ್‌ ಪದ್ಧತಿ 
ಜಾರಿಯಲ್ಲಿದೆಯೇ; ಇದ್ದಲ್ಲಿ ವಿಭಾಗವಾರು ವಿವರ 
| ನೀಡುವುದು? | 
-- ಸಂಖ್ಯೆ ಇಡಿ 24 ಯುಜಿವಿ 2020 
(ಡಾ: ಅಶ್ನಥ್‌ ನಾ ye ಸಿ.ಎನ್‌.) 


ಉಪ ಮುಖ್ಯಮಂತ್ರಿಗಳು 
(ಉಸ್ನತ ಶಿಕ್ಷಣ, ಐಟಿ &ಿಬಿಟಿ , . 
ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ) 


